ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರು 


: ಶ್ರೀ ಮರಿತಿಬ್ಬೇಗೌಡ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1324 
ಉತ್ತರಿಸಬೇಕಾದ ದಿನಾಂಕ : 08-03-2022 
ಉತ್ತರಿಸಬೇಕಾದ ಸಚಿವರು : ಸಹಕಾರ ಸಚಿವರು 

ಕ್ರಸಂ ಪ್ರಕ್ಗಿ. ಉತ್ತರ 

ಅ) ರೈತರಿಗೆ ಸಹಾರ ಸಂಘಗಳಾದ, 
ಮೂಲಕ ಗರಿಷ್ಠ ರೂ.3.00 ಲಕ್ಷಗಳ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು, ಪ್ರಾಥಮಿಕ ಕೃಷಿ 
ಶೂನ್ಯ ಬಡ್ಡಿ ದರದಲ್ಲಿ ಅಲ್ಲಾವಧಿ | ಪತ್ತಿನ ಸಹಕಾರಿ ಸಂಸ್ಥೆಗಳು, ಲ್ಯಾಂಪ್ಸ್‌ ಸಹಕಾರ ಸಂಘಗಳು, 

| ಸಾಲವನ್ನು ನೀಡಲಾಗುತ್ತಿದೆಯೇ: | ಪಿಕಾರ್ಡ್‌ ಬ್ಯಾಂಕುಗಳ ಮೂಲಕ ರಾಜ್ಯದ ರೈತರಿಗೆ ರೂ.3.00 

1 ಲಕ್ಷಗಳವರೆಗೆ ಅಲ್ಲಾವಧಿ: ಕೃಷಿ ಸಾಲವನ್ನು" ಹಾಗೂ ರೂ.2.00 

ಲಕ್ಷಗಳವರೆಗೆ ಪಶುಸಂಗೋಪನೆ ಮತ್ತು - ಮೀನುಗಾರಿಕೆ 
| '  |ದುಡಿಯುವ ಬಂಡವಾಳ ಸಾಲವನ್ನು ಶೂನ್ಯ ಬಡ್ಗಿ ದರ 
| ಅನ್ವಯವಾಗುವಂತೆ ನೀಡಲಾಗುತ್ತಿದೆ. ಅಲ್ಲಾವಧಿ ಕೃಷಿ ಸಾಲ 
ಮತ್ತು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ದುಡಿಯುವ 
ಬಂಡವಾಳ ಸಾಲ ಸೇರಿ ಒಟ್ಟು ರೂ.3.00 ಲಕ್ಷಗಳನ್ನು 

ee ಮೀರತಕ್ಕದ್ದಲ್ಲ. ಸ 

ಆ) ಯಾವ "ದನಾಂಕದಂದ `ಇದು] ಶೂನ್ಯ' `ಬಡ್ಡ ದರ `ಅನ್ನಯವಾಗುವಂ3 ರೂ.300 
ಜಾರಿಯಲ್ಲಿದೆ; ಲಕ್ಷಗಳವರೆಗೆ ಅಲ್ಲಾವಧಿ ಕೃಷಿ ಸಾಲ ನೀಡುವ ಯೋಜನೆಯನ್ನು 

| ಸ್ಥ ದಿ:01-04-2014 ರಿಂದ ಮತ್ತು ರೂ.2.00 ಲಕ್ಷಗಳವರೆಗೆ 

| ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ದುಡಿಯುವ ಬಂಡವಾಳ 
ಸಾಲ ನೀಡುವ ಯೋಜನೆಯನ್ನು ದಿ:01-04-2020 ರಿಂದ 
ಜಾರಿಯಲ್ಲಿರುತ್ತದೆ. 

ಇ) |ಸದರ ಸಾಲದ ನಾಜ್‌ ಸಹಾರ ಹಡ 0 ವರಗ ಸಹಾರ 
ಸಂಘಗಳಿಗೆ ಸರ್ಕಾರ | ಸಂಘಗಳ ಮೂಲಕ ಸಹಕಾರ ಸಂಘಗಳ ನಿಬಂಧಕರ 
ಪಾವತಿಸಬೇಕಾಗಿರುವ ಬಾಕಿ | ಕಛೇರಿಯಲ್ಲಿ ಸ್ವೀಕರಿಸಿದ ಬಿಲ್ಲುಗಳಿಗೆ ರೂ.217.55 ಕೋಟಿಗಳ 
ಬಡ್ಡಿಯ ಮೊತ್ತವೆಷ್ಟು; ಬಡ್ಡಿ ಸಹಾಯಧನ ಬಿಡುಗಡೆ ಮಾಡಲು ಬಾಕಿ ಇರುತ್ತದೆ. 

ಈ) [ಶೂನ್ಯ ಬಡ್ಡ ದರದಲ್ಲಿ ಆಪ್ದಾವಧ 7 ಕಾನನ್ಯ ಬಡ್ಡ `ಡರದಕ್ಷ ಸಪ್ನಾವಧ ಸಲದ ಪ್ನವನ್ನಾ 
ಸಾಲದ ಮೊತ್ತವನ್ನು ಗರಿಷ್ಟ | ರೂ.3.00 ಲಕ್ಷದಿಂದ ಗರಿಷ್ಠ ರೂ.5.00 ಲಕ್ಷದವರೆಗೆ ಹೆಚ್ಚಿಸುವ 
ರೂ.5.00 ಲಕ್ಷದವರೆಗೆ ಹೆಚ್ಚಿಸಲು | ಪ್ರಸ್ತಾವನೆ ಸರ್ಕಾರದ ಮುಂದಿರುವುದಿಲ್ಲ. 
ಸರ್ಕಾರ ಚಿಂತಿಸುವುದೇ; t 


2 
-2- 


ಯ) 


-ಸಾಲ_ಮರುಪಾವತಿ-ಸಂದಭ£ನದಲ್ಲಿ- 
ಜಿಲ್ಲಾ ಸಹಕಾರ ಕೇಂದ್ರ 
ಬ್ಯಾಂಕುಗಳು, ಪ್ಯಾಕ್ಸ್‌ ಸಹಕಾರ 
ಸಂಘಗಳಿಂದ ಒತ್ತಾಯ 
ಪೂರ್ವಕವಾಗಿ ಬಡ್ಡಿಯನ್ನು | 
ಪಾವತಿಸಿಕೊಳ್ಳುತ್ತಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


~~ ಕೃಷ್ಟಿ---ಸಾಲಗಳ"---ಮೇಲಿನ- --ಬಡ್ಡಿ”: ಸಹಾಯಧನ” 
ಯೋಜನೆಯಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳು 
ಪ್ಯಾಕ್ಸ್‌ಗಳಿಂದ ರೈತರು ಪಾವತಿಸಿದ ಅಸಲನ್ನು ಮಾತ್ರ ಜಮಾ 
ತೆಗೆದುಕೊಂಡು, ಯಾವುದೇ ಬಡ್ಡಿಯನ್ನು ವಸೂಲು ಮಾಡದೇ 
ಸರ್ಕಾರದಿಂದ ಬಿಡುಗಡೆಯಾಗುವ ಬಡ್ಡಿ ಸಹಾಯಧನವನ್ನು 
ಮಾತ್ರ ಜಮಾ ಪಡೆಯಲು ದಿ:04.08.2021 ರಂದು ಎಲ್ಲಾ ಡಿಸಿಸಿ 
ಬ್ಯಾಂಕುಗಳಿಗೆ ತಿಳಿಸಿದ್ದು, ಯಾವುದೇ ಡಿಸಿಸಿ ಬ್ಯಾಂಕುಗಳು ಚಾಲ್ತಿ 
ಅಲ್ಲಾವಧಿ ಕೃಷಿ ಸಾಲಗಳಿಗೆ ಪ್ಯಾಕ್ಸ್‌ಗಳಿಂದ ಬಡ್ಡಿಯನ್ನು ವಸೂಲು 
ಮಾಡುತ್ತಿರುವುದು ವರದಿಯಾಗಿರುವುದಿಲ್ಲ. | 


ಊ) 


| ಇದರಿಂದ 


ಸಹಕಾರ 


ನಷ್ಟ 
ಸರ್ಕಾರದ 


ಪ್ಯಾಕ್ಸ್‌ 


ಸಂಘಗಳು 
ಅನುಭವಿಸುತ್ತಿರುವುದು 


ಬಡ್ಡಿ ವಸೂಲು `ಮಾಡಡೇ"`ಇರುವುದರಿಂದ ಪ್ಯಾಕ್‌ಗಳು | 
ನಷ್ಟ ಅನುಭವಿಸುವ ಸಂಭವ ಉದ್ದವಿಸುವುದಿಲ್ಲ. 


ಗಮನಕ್ಕೆ ಬಂದಿದೆಯೇ? 


೦ಖೆ 


: ಸಿಒ 87 ಸಿಎಲ್‌ಎಸ್‌ 2022 


et Am, 
(ಎಸ್‌. ಟೆ. ಸೋಮಶೇಖರ್‌) 
ಸಹಕಾರ ಸಚಿವರು 


